ನಾಡ ಹಬ್ಬ 
ಮೈಸೂರು ದಸರಾ ಉತ್ಸವ 
2016 


01-10-2016 


* ಉದಾಟನ ಸಮಾರಂಭದ ಅಧ್ದಕರೂ, ಮಾನ, ಶಾಸಕರೂ ಆದ 
ಶ್ರೀ ಜಿ.ಟಿ. ದೇವೇಗೌಡ ಅವರೆ 
* ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ 
ಶ್ರೀ ಸಿದರಾಮಯ್ಸನವರೆ 
e ಸನ್ಮಾನ್ಯ ಲೋಕೋಪಯೋಗಿ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ 
ಕ ಆದ ಡಾ. ಹೆಚ್‌.ಸಿ. ಮಹದೇವಪನವರೆ, 
€ ಸಮಾರಂಭದ ಮುಖ್ಯ ಅತಿಧಿಗಳೂ, ಮಾನ್ನ ಸಚಿವರೂ ಆದ 
ಶ್ರೀ ಹೆಚ್‌.ಎಸ್‌. ಮಹಾದೇವಪ ಪ್ರಸಾದ್‌ ಅವರೆ. ಶ್ರೀ ತನ್ನೀರ್‌ ಸೇಠ್‌ 
ಅವರೆ, ಶ್ರೀಮತಿ ಉಮಾಶ್ರೀ ಅವ ಗ ಶ್ರೀ ರುದ್ರಪ ರ ಲಮಾಣಿ ಅವರೆ 
+ ಮಾನ್ಯ ಉಪಸಭಾಪತಿಗಳಾದ ಶ್ರೀ ಮರಿತಿಬ್ದೇಗೌಡ ಅವರೆ, 
ಜಿಲ್ಲಾಧಿಕಾರಿಗಳು, ದಸರಾ ವಿಶೇಷಾಧಿಕಾರಿಗಳು ಆದ ಡಿ.ರಂದೀಪ 
ಅವರೆ, 
ಪೂಜ್ನ ಮಹಾಪೌರರಾದ ಶ್ರೀ ಬಿ.ಎಲ್‌. ಭೈ ರಪ್ಪ ನವರೆ, 
ಸಭೆಯಲ್ಲಿ ಉಪ ಪಸ್ಥಿತರಿರುವ: ಮಾನ್ಯ ರಾದ ನಲ್ಲಾ ಸಚಿವರೆ, ಶಾಸಕರೆ, 
ಸಂಸದರೆ, 
ಗೌರವಾನ್ವಿತ ಆಮಂತ್ರಿತರೆ, ಮಾನ್ಯ ಸಭಿಕರೆ, ಎಲ್ಲರಿಗೂ ನಮಸ್ವಾರ 
ತಮೆ ಲ್ಲರಿಗೂ ನಾಡ ಹಬ್ಬದ ಹಾರ್ದಿಕ ಶುಭಾಶಯಗಳು 


ಈ ವರ್ಷದ ಮೃ ಸೂರು ದಸರಾ ಮಹೋತ್ಸವದ ಉದ್ರಾಟನೆಗೆ ನನ್ನನ್ನು 
ಬಹಳ ಪ್ರೀತಿಯೆಂದ ಬರಮಾಡಿಕೊಂಡು ಗೌರವಿಸಿದ್ದೀರೆ. 

ಅದಕ್ಕಾಗಿ ತಮೆ ಲ್ಲರಿಗೂ ಕೃತಜ್ಞತಾಪೂರ್ವಕ ಧನ್ಯ ವಾದಗಳು. 

ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿ ಹಾಗೂ ನಾಡ ದೇವತೆ 
ಶ್ರೀ ಕನ್ನ ಡ ಭುವನೇಶ್ವರ ದೇವಿ ಇವರ ಪವಿತ್ರ ಸನಿ ಿಧಿಯಲ್ಲಿ ಈ ವರ್ಷದ 
ಮೈಸೂರು ದಸರಾ ಮಹೋತ್ಸವವನ್ನು ನಿಮೆ ಲರ ಸಮು ಖದಲ್ಲಿ ಅತ್ಯ ೦ತ 
ಸಂತೋಷದಿಂದ ಉದ್ರಾಟಿಸಿದ್ದೇನೆ. 

ಇಂದಿಗೆ 74 ವರ್ಷಗಳ ಹಂದೆ 1942 ರಲ್ಲ ನಾನು ಮೊಟ್ಟಮೊದಲು 
ದಸರಾ ಉತ್ಸವವನ್ನು ನೋಡಿದ್ದು ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. 

ನಾನು ನಾಲ್ಕನೆಯ ತರಗತಿಯಲ್ಲಿದ್ದಾಗ ಗೆಳೆಯರೊಡನೆ ಬಂದಿದ್ದೆ. 


€ ಆಗ ಉತ್ತರ ಕರ್ನಾಟಕದಲ್ಲಿ ಸ್ಥಾತಂತ್ಯ ಹೋರಾಟ ಆಗಲೇ ಜೋರಾಗಿ 
ಸಾಗಿತ್ತು. 
ಮೈಸೂರು ಸ ಸಂಸ್ಥಾನಕ್ಕೂ ಅದರ ಬಿಸಿ ಆಗಲೇ ತಟ್ಟಿತ್ತು. 
* ಆಗನಾವೆಲ್ಲ ವಿದಾ ೃರ್ಥಿಗಳು ಗಾಂಧೀಟೊಪಿಗೆ ಹಾಕುತ್ತಿದ್ದೆವು. 
* ಇದೇ ಕಾರಣಕ್ಕಾಗಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಎಲ್ಲಿ ಹೋಗಬೇಕಾದರೂ 
ಮೊದಲೇ 

ಅನುಮತಿ ಪಡೆಯಬೇಕಾಗುತ್ತಿತ್ತು. 
* ಮುಖ್ಯವಾಗಿ ನನಗೆ ಚಾಮುಂಡಿ ಬೆಟ್ಟದಲ್ಲಿಯ 'ಲಲಿತಾದ್ರಿ' ಯನ್ನು 
ನೋಡಬೇಕಾಗಿತ್ತು 


x § 
* ಕುವೆಂಪು ಅವರು ಬರೆದ 'ಲಲಿತಾದಿ' ಕವಿತೆಯನ್ನು ನಾನು 
ಹೈ ಸ್ಥೂಲಿನಲ್ಲಿದ್ದಾಗಲೇ ಒದಿ ಮೆಚಿಕೊಂಡಿದ್ದೆ. 
p ಮೈಸಸಿರಿನ "ಸೊಬಗನ್ನು ಸವಿಯೆಬೇಕಾದರೆ 'ಲಲಿತ ಲಲಿತಾದ್ರಿಯಲಿ 
ನಿಂತು ನೋಡು' ಎಂದಿದ್ದರು ಕುವೆಂಪು. 
* ಆ ಕವಿತೆಯ ಕೆಲವು ಸಾಲುಗಳು ಇನ್ನೂ ನನ್ನ ನೆನಪಿನಲ್ಲಿವೆ. 


“ತಾರೆಗಳ ತವರೂರು 
ಸಿಂಗಾರದ ಮೈ ಸೂರು 
ಕನ್ನಡದ ಕುಶಲಿತೆಗೆ 
ಕನ್ನಡದ ರಸಿಕತೆಗೆ 
ಕನ್ನಡದ ನಿಪುಣತೆಗೆ 
ಕನ್ನಡಿಯು ಮೈಸೂರು” 


4. 
* ಕರ್ನಾಟಕ ರಾಜ್ಯೊ €ದಯದ ನಂತರ, ಮೈಸೂರು ದಸರಾ 
ಕವಿಗೋಷ್ಠಿಯಲ್ಲಿ ನಾನು 3-4 ಸಲ ಭಾಗವಹಿಸಿದ್ದುಂಟು. 


* 2005 ರಲ್ಲಿ ದಸರಾ ಕವಿಗೋಷ್ಠಿಯ ಉದ್ದಾಟನೆಯನ್ನೂ ನೆರವೇರಿಸಿದೆ. 


(a) 


* 74 ವರ್ಷಗಳ ಹಿಂದೆ ಕುವೆಂಪು ಪ್ರೇರಣೆಯಿಂದ ನಾನು ಯಾವ 
ಲಲಿತಾದ್ರಿಯಲ್ಲಿ ನಿಂತು ಮೈಸೂರಿನ ಸೊಬಗನ್ನು ನ್ನು ಸವಿದಿದ್ದೇನೋ, 
ಅದೇ ಚಾಮುಂಡಿ ಬೆಟ್ಟದಲ್ಲ ಈ ಸಲದ ದಸರಾ ಮಹೋತವ ವನ್ನು 
ಉದ್ರಾಟಿಸುವ ಭಾಗ್ಯ ನನ್ನದಾಗಿದೆ. 


* ಅಂಥ ಅಪರೂಪದ ಅವಕಾಶವನ್ನೊ ದಗಿಸಿದ ಸ ಸನಾ ಕಾರನ 
ಮಂತ್ರಿಗಳಾದ ಶ್ರೀ ಸಿದ್ದರಾಮಯ ನವರಿಗೂ, ದಸರಾ ಮಹೋತ್ಸವ 
ಸಮಿತಿಯ ಎಲ್ಲಾ ಸದಸ ರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕ 
ಧನ್ಯವಾದಗಳನ್ನು ್ಣ ಸಲಸೆತ್ತನೆ. 


ರಾಜ್ಯ ದಲ್ಲಿ ಬರಗಾಲದ ಛಾಯೆ ದಟ್ಟವಾಗಿ ಆವರಿಸಿಕೊಳ್ಳುತ್ತಿರುವ 
ಹಿನ್ನೆ ಲೆಯಲ್ಲಿ, ಈ ಸಲದ ದಸರಾ "ಉತ್ತವವನು ಸರಳೆಪಾದ 
'ಸಾರಿಪ್ರದಾಯೆಕ' ರೀತಿಯಲ್ಲಿ ಆಚರಿಸಲು ನಿರ್ಧರಿಸಿದ, ಕರ್ನಾಟಕ ಸರಕಾರ 
ಯೋಗವಾದ ನಿರ್ಣಯವನ್ನೇ ತೆಗೆದುಕೊಂಡಿದೆ. ಈಗಷ್ಟೇ ಅಲ್ಲ, ಇನ್ನು 
ಮುಂದೆಯೂ ಸರಕಾರದ ಯಾವುದೇ ಕಾರ್ಯಕ್ರಮ, ನಿರಾಡಂಬರವಾಗಿ 
ಪಾ ಸರಳತೆಯ ಸಹಜ ಸೌಂದರ್ಯವನ್ನು 'ಕಾಪಾಡಿಕೊಳ್ಳುವುದೆಂದು 
ನಾನು ಆಶಿಸಿದ್ದೇನೆ. ರಾಮಕೃಷ್ಣ ಪರಮಹಂಸರು ತಮ ಶಿಷ್ಯರಿಗೆ ಸದಾಕಾಲ 
ಹೇಳುತ್ತಿದ್ದರು:' ನಷ್ಠ ಸರೆಫನಾಗುವುದು, ಅಷ್ಟೇನೂ ಸುಲಭವಲ್ಲ; ಅದು 
ಅನೇಕ": ಜನ್ಮಗಳ ತಪಸಿನ ಫಲ” ಎಂದು 'ಶ್ರೀ ಸಾಮಾನ್ಯ ನೇ ಭಗವನ್ಮಾನ್ಯ 0’ 
ಎಂಬ ಕುವೆರಿಹು Re -- ಸಂದರ್ಭದಲ್ಲಿ ನೆನೆಯಬಹುದು. 


ಒಂದು ಕಾಲಕ್ಕೆ ಕನ್ನಡ ನಾನು, ತನ್ನ ರಾಜಕೀಯ ಸ್ಥಾತಂತ್ರ, ವನ್ನು 
ಕಳೆದುಕೊಂಡು, ಪರದಾಸ್ಕದ ನೊಗವನ್ನು "ಹೊತು ನಿಂತಾಗ, “ಅ ಮಾಹಿತ 
ಬಹುಭಾಗ ತುಂಡು ತುಂಡುಗ ಜೀರೆ ಜೇಕೆ ಆಡಳಿತಕ್ಕೆ ಸೇರಿ, 
ಕನ್ನಡಿಗರ ಪರಸ Ae) ಬಾಂಧವ್ಯ ಏರ್ಪದಡದೆ, ತಮ್ಮ ಭಾಷೆ, ಸಾಹಿತ್ಸ 

ಸ್ಮತಿಗಳಿಂದ ದೂರವಾಗುವ ದುರ್ಭರ ಪ್ರಸಂಗವನ್ನು ಎದುರಿಸ 
ಹ ಪರಭಾಷೆ, ಪರಕೀಯ ಸಂಸ ಸ್ಮೃತಿಗಳ ಒತ್ತಡಕ್ಕೆ yr ಕನ್ನಡ 
ಜನ, ತಮ್ಮ ಅಸ್ಪಿತ್ನದ ವಾಸ್ತವ ಸ್ಥರೂಪವನ್ನೇ ಮರೆತುಬಿಟ್ಟದ್ದರು. ಇಂತಹ 


ಕಾಲದಲ್ಲಿ ನಾಡಿನ" ಜನರನ್ನೆಲ್ಲ Rn ನಲಿಯುವ ನಾಡಹಬ್ಬದ 
ಆಚರಣೆಗೆ ಅವಕಾಶವೆಲ್ಲಿ? 


ಮೈಸೂರಿನ ಒಡೆಯರು ದಸರಾ ಉತ್ಸವದ ಪರಂಪರೆಯನ್ನು 
ಮುಂದುವರಿಸಿದ್ದರಾದರೂ, ತಮ್ಮತನವನ್ನು ಮರೆತಿದ್ದ pes 


ಕನ್ನಡಿಗರನ್ನು, ತನ್ನೆ ಡೆಗೆ ಆಕರ್ಷಿಸಲು, ಅದು ಅಷ್ಟು ಸಮರ್ಥವಾಗಿರಲಿಲ್ಲ. 
a ಕಾಲದಲ್ಲಿ ನ್ನ ಡಿಗರ ಹೃದಯಗಳನ್ನೆಲ್ಲ ತನ್ನೆ ಡೆಗೆ ಸೆಳೆದುಕೊಂಡಿದ್ದ 
ಹಂಪೆಯ ಇುಂಗಭದೆ, RE, ಬಟ ವ - ಮೈಸೂರು 
ಪ್ರದೇಶದಿಂದ ಮಿಕ್ಕ ಕನ್ನಡ ಪ್ರದೇಶವನ್ನು ವಿಭಾಗಿಸಿ ಗೆರೆಕೊರೆದಂತೆ ಪರಸ್ಪರ 

i ತಪ್ಪಿಹೋಗುವಂತೆ ಮಾಡಿದಳು. ಸರ್ವಸಂಪ ದೃರಿತ ಬನ 


ಪ್ರಭಾವಶಾಲಿಯಾದ ಸಾಹಿತ್ಯ, ವೀರ ವೈಭವದ 0 — ಇಷ್ಟೆಲ್ಲ 
ತಮ್ಮವಾಗಿದ್ದರೂ ಅದರ ಸರವು ಯಾರಿಗೂ ಇರದಂಥ ಪರಿಸ್ಥಿತಿ 
ಒದಗಿದ್ದಿತು. 


ಅಂಥ ಸಂದರ್ಭದಲ್ಲ ಧಾರವಾಡದಲ್ಲಿ ಕರ್ನಾಟಕ ವಿದ್ಗಾ ವರ್ಧಕ ಸ ಸಂ 
ಸ್ಥಾಪನೆಗೊಂಡು, ಅಖಿಲ ಕರ್ನಾಟಕ ಏಕೀಕರಣದ ಕನಸನ್ನು Ks 
ಅದಕ್ಕಾಗಿ ಸಾಂಸ ಸ್ಕೃತಿಕ ಹೋರಾಟವನ್ನು ಪ್ರಾರಂಭಿಸಿತು. ಮ 
ವೆಂಕಟಿರಾಯರ 'ಕರ್ನಾಟಕ ಗತವೈಭವ' ಗಂಥ ಬೆಳಕಿಗೆ ಬಂದು, ಕನ್ನಡಿಗರ 
ಸ್ಥಾಭಿಮಾನ, ಸಂಸ್ಕೃತಿ ಪ್ರಜ್ಞೆಯನ್ನು ಬಡಿದೆಬ್ಬಿಸಿತು. 'ಕರ್ನಾಟಕತ್ಸದ ವಿಕಾಸ' 
ಎಂಬ ಪರಿಕಲನೆಯೆನ್ನು ಟ್ಟ ರ ಪೆಂಕಟರಾಯರು, ರಾಜಕಾರಣ, 
Jers ವಾಜ್ಮಯ, ನಹ, ಕಲೆ ಉದ್ದಿಮೆ ಮೊದಲಾದ ಯಾವತ್ತು 

ಷಯಗಳನ್ನು _'ಕರ್ನಾಟಕತ್ತ' ಎಂಬ ಒಂದು ಶಬ್ದದಲ್ಲಿ ಸೇರ್ಪಡೆ ಮಾಡಿ 
ಸ ಡಿಗರಿಗೆ ಲ ತೋರಿಸಿದರು. 'ಕರ್ನಾಟಕತ್ಪ' ವಿಂಬುದು ಘೋಕಸ್ಸಿಂಗ್‌ 
ಲೆನ್‌ ಇದ್ದ ಹಾಗೆ ಕಿರಣಕೇಂದದ ಆ ಗಾಜಿನೊಳಗಿಂದ ಭರತಭೂಮಿ 
ಮಾತ್ರವೇ ಏಕೆ, ವಿಶ್ವವೇ ನಮಗೆ ಗೋಚರಿಸಬಲ್ರದು. ಕನ್ನಡಿಗರು ಈ ಬಗೆಯ 
ಕರ್ನಾಟಕತ್ತವನ್ನು ಬೆಳಿಸಿಕೊಳ್ಳದೆ ಹೂರ್ಣ ಬಾರತೀಯರಾಗುವುದು 

ನಾಧ್ಯವಿಲ್ಲವೆಂಬುವನ್ನು ಅವರು ಖಚಿತಪಡಿಸಿದರು. 


ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾದ ಮೈಸೂರಿನಲ್ಲಿ, 
ನಡೆಯುತ್ತಿರುವ ಈ ವ ರಾ ಮಹೋತ್ಸವ , ವಸುಧೆಯ ಒಳಗಿನ ಒಂದು 
ಬಿಂದುವಾಗಿ, ತನ್ನೊ ಳಗೆ ಆ ವಸುದೆಯೆನ್ನೆ € ಅರಗಿಸಿಕೊಂಡ 'ಕನ್ನಡ'ದ 
ಒಂದು ಭವ್ಯ ಪ್ರತಿಮೆಯಾಗಿ ಕಂಗೊಳಿಸುತ್ತಿದೆ. ಇಂಥ ಈ ಕನ್ನಡ ನಾಡಿಗೆ 
ಅನೇಕ ಶತಮಾನ ಗಳ ಒಂದು ಸುದೀರ್ಫವಾದ ಚರಿತ್ರೆಯಿದೆ, 
ಪರಂಪರೆಯಿದೆ. ಇದನ್ನು ಕಟ್ಟಿಬೆಳೆಸಿದ ಒಂದು ಹಿರಿಯ ಸಮುದಾಯವಿದೆ. 
ಈ ಸಮುದಾಯದ ಮನಸ್ತು ಕಂಡ ಕನಸುಗಳು, ಆದರ್ಶಗಳು, ಚಿಂತನೆಗಳು, 


ಸವಾಲುಗಳು, ಸಾಧನೆಗಳು - ಇವೆಲ್ಲವುಗಳಿಂದ ರೂಪಿತವಾದ ಒಂದು 
ಮನೋಧರ್ಮವಿದೆ. ಒಂದು ಜೀವನ ಕ್ರಮವಿದೆ. ಅದನ್ನೇ 'ಕನ್ನಡ ಸಂಸ್ಕ ತಿ” 
ಎಂದು ನಾವು ಕರೆಯಬಹುದು. 


ಮೈಸೂರು ಒಡೆಯರು ನೆರವೇರಿಸುತ್ತ ಬಂದ ದಸರಾ ಉತ್ತವಕ್ಕೆ 
ಮೂಲವಾದ, ವಿಜಯನಗರದ ರಾಜರ ನವರಾತ್ರಿ ಉತ್ತವದ ಚಿತ್ರ 
ಧಾರವಾಡದ ನಮ್ಮ ಹಿರಿಯ ಸಾಹಿತಿಗಳ ಹಾಗೂ ಚಿಂತಕರ ಮನದಲ್ಲಿ 
ಮೂಡಿ ಆಚರಣೆಯಲ್ಲಿ 'ನಾಡಹಬ್ಬ' ಎಂದು ಹೆಸರಾಯಿತು. 1925 ರಲ್ಲಿ 
ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಪ್ರಾರಂಭವಾದ 
ನಾಡಹ ಬ್ಬ ಉತ್ತರ ಕರ್ನಾಟಕ, ನಿಜಾಮ ಕರ್ನಾಟಕ ಹಾಗೂ 
ಹೊರನಾಡುಗಳಲ್ಲಿ'ವ ರ್ಷದಿಂದ ವಷ ೯ಕ್ಕೆ ಲೋಕಪ್ರಿಯವಾಗಿ ಜನತೆಯಲ್ಲಿ 
ಸಾಂಸ್ಕ ತಿಕ ಜಾಗೃತಿಗೆ ಕಾರಣವಾಯಿತೆಲ್ರದೆ ಕರ್ನಾಟಕ ಏಕೀಕರಣದ 
ದನಿಯನ್ನು ಅದು ಗಟ್ಟಿಗೊಳಿಸಿತು. ಕೇವಲ ವಾ ಕಾಯಿದೆಗಳು 
ಜನರನ್ನು 'ಸುಸಂಸ್ಕ ತರನ್ನಾಗಿ ಮಾಡಲಾರವು. ಸಂಸ್ಕೃತಿ ಪ್ರ ಪ್ರಸಾರವಾಗದೆ 
ಜನರಲ್ಲಿ” ಸುಖ, ಸಮಾಧಾನಗಳು ನೆಲೆಯೂರಿ ನವ." ಆದ್ದರಿಂದ 
ದಸರಾ ಸಂದರ್ಭದಲ್ಲಿ ಮೆ ಮೈಸೂರಿನಲ್ಲಿ ನಡೆಯುತ್ತಿರುವ ಈ ಸಾಂಸ ಸ್ಮೃತಿಕ 
ಮಹೋತ್ಸವ ಕರ್ನಾಟದ ಎಲ್ಲಾ ಜಿಲ್ಲಾ ಸ್ಥಳಗಳಲ್ಲಿಯೂ ಆಯಾ ಪ್ರಾದೇಶಿಕ 
ವೈಶಿಷ್ಟ್ಯಗಳೊಂದಿಗೆ ನಡೆಯುವಂತೆ ಆರ್ಥಿಕ ನೆರವಿನೊಂದಿಗೆ ಸರಕಾರ 
ನೋಡಿಕೊಳ್ಳುವುದೆಂದು ನಾನು ಆಶಿಸಿದ್ದೇನೆ. 


SEUSS 


ಕನ್ನಡ ನಾಡಿನ ಇತಿಹಾಸ, ಧರ್ಮ, ಸಾಹಿತ್ಯ, ಕಲೆ - ಹೀಗೆ ಎಲ್ಲಾ 
ರಂಗಗಳಲ್ಲಿ ಸಮನ್ಸಯದ ಅಂಶವೇ ಪ್ರಮುಖವಾಗಿ ಕಂಡು ಬರುತ್ತದೆ. 
"*ಪರವಿಚಾರವನ್ನೂ ಪರಧರ್ಮವನ್ನೂ ಸೈರಿಸಿಕೊಂಡ ಬಾಳು 
ಬಂಗಾರವಾಗುತ್ತದೆ” ಎಂಬ ಮಾತು 9೪ನೇ ಶತಮಾನದ 'ಕವಿರಾಜ 
ರಂಯೇ ವ್ಯಕ್ತವಾಗಿದೆ. ಪ್ರಾದೇಶಿಕ ಭೇದಗಳೇನಿದ್ದರೂ ಈ 

ಸತಿಯ ಅಭಿವ್ಯಕ್ತಿಗೆ ವೈವಿಧ್ಯ ವನ್ನು ಒದಗಿಸುತ್ತಲೇ ಬಂದಿವೆ. ಹೀಗಿದ್ದೂ 
a. ದೇಶದಲ್ಲಿ ಟ್ಟದಕಾರಕ ಶಕಿಗಳ ಪ್ರಾಬಲ್ಯ, ದಿನದಿಂದ ದಿನಕ್ಕೆ 
ಹೆಚುತ್ತಿರುವುದು ಬಹಳ “ಆತಂಕಕಾರಿಯಾಗಿದೆ. ಒಡೆದು ಹೋಗುತ್ತಿರುವ 
ಮನುಷ ್ಯೆ ಸಂಬಂಧಗಳನ್ನು ಮಾನವೀಯತೆಯ ಸೂತ್ರದಿಂದ ಬೆಸೆಯುವ 
ನಿರಂತರ ಹ REE ಡೇಶದ ಸರಿಸ ್ಸೈಶಿಯ 
ಬಹುಮುಖತ್ವವನ್ನು ಕಾಪಾಡಿಕೊಂಡು ಹೋಗುವುದರಿಂದ ಮೊತ್ತ, 
ಭಾರತಿಯರ ಹಳ ಭದ್ರವೂ ಸುಂದರವೂ ಆಗಬಲ್ಲದು. 


ಕನ್ನಡಿಗರು ಎಂದೂ ಭಾಷಾಂಧರಾಗಿರಲಿಲ್ಲ. *ಸರ್ವಭಾಷಾ ಸರಸ್ವತಿ' 
ಎಂಬ 'ಹರಿಕಲ್ಪನೆಯನ್ನು ಜಗತ್ತಿಗೇ ಕೊಟ್ಟವರು ಕನ್ನಡಿಗರು. ಆಧ 
ಅಗ್ರಪೂಜೆ ಸಲ್ಲಬೇಕಾದದ್ದು ನಮ್ಮ ತಾಯ್ದಾಡಿಗೆ. ಕನ್ನಡವನ್ನು ಹೂರ್ತಿ 
ತೊರೆದು ಬಿಟ್ಟು 'ಇಂಗ್ಲಿಷ್‌ ಒಂದೇ ನಮ್ಮ ಪರಮ ದೈವ' ಎಂದರೆ ಮಾತ್ರ 
ದುರಂತ ತಪ್ಪಿದ್ದಲ್ಲ. ದೇಶಭಾಷೆಗಳ ವಿಷ ಷಯೆದಲ್ಲಿ ಹ ಆಡಿದ ಒಂದು 
ಮಾತನ್ನು ಇಲ್ಲಿ ನೆನೆಯಬಹುದು. “ಯಾರು ಎಷ್ಟೇ ಪರೋಪಕಾರ 
ಬುದ್ದಿಯಿಂದ ಯಾವ ತರಹದ ಸ್ವರಾಜ್ಯವನ್ನೇ ಕೊಡಲಿ, ನಮ್ಮ 
ತಾಯಂದಿರಾಡುವ ಭಾಷೆಯ ವಿಷಯದಲ್ಲಿ, ನಮ್ಮ ಮನದಲ್ಲಿ ಆದರ ಬುದ್ದಿ 
ಇಲ್ಲದಿದ್ದರೆ ನಾವು ನಿಜವಾದ ಸ್ವರಾಜ್ಯ ಧೂ ಲಾವ” ಇಂದು 
ಕನ್ನಡ ಪಜ್ಞೆ ತನ್ನ ಸ್ಟೋಪಣ್ಯ್ಞೆಯಿಂದ ವ ಶ್ರಪ್ರಜ್ಞೆಯಾಗಿ, ವಿಶ್ವಪ್ರಜ್ಞೆ ಕನ್ನಡ 
ದೇತೀಪ್ರಜ್ಞಿಯೊಂದಿಗೆ ಪ್ರವಹಿಸಿ ಸಮನ್ವಯ ಯಗೊಂಡು ಸಾಕ್ಷಾತ್ಸಾರಗೊಳ್ಳುವ 


ಅಗತ್ಯ ವದೆ. ಮೈಸೂರಿನ ಈ ಈ ದಸರಾ ರಾ ಉತ್ಸವ ನೀಡಬೇಕಾದ : ಸಂದೇಶಗಳಲ್ಲಿ 
ಇದು ಲ ಮುಖ್ಯವಾದುದು ಎಂದು ನಾನು ಭಾವಿಸಿದ್ದೇನೆ. 


i 


ಇದೇ ಸಂದರ್ಭದಲ್ಲಿ, ಕೇಂದ್ರ ಮಾನವ ಸಂಪ ನ್ಕೂಲ ಅಭಿವೃದ್ದಿ 
ಇಲಾಖೆ, ' ರಾಷ್ಟ್ರೀಯ ಶಿಕ್ಷಣ ನೀತಿ - 2016 ರ ಕರಡನ್ನು pe 
ಚರ್ಚೆಗೆ ಬಿಡುಗಡೆ ಮಾಡಿದೆ. ಅದರಲ್ಲಿ ವಿವಾದಾಸ್ಪದ 
ಸಂಗತಿಗಳಿದ್ದರು, ಶಿಕ್ಷ ಣದ ಪ್ರಾಥಮಿಕ ಹಂತದಲ್ಲಿ ಬೋಧನ ಮಾಧ್ಯ ಮವಾಗಿ 
ಮಾತ ಭಾಷೆ ಅಥವಾ ಸ್ಥಳೀಯ ಭಾಷೆಯಿರಬೇಕೆಂದೂ, 1 
ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ (ಎಲ್‌.ಕೆ.ಜಿ, ಯು.ಕೆ.ಜಿ) ಶಿಕ್ಷಣವನ್ನು 
ಪ್ರಾರಂಭಿಸಬೇಕೆಂದೂ ಸೂಚಿಸಿರುವುದು ಸ್ಪಾಗತಾರ್ಹ. ರಾಜ್ಯ ಸಾ 
ಆಯಾ ರಾಜ್ನಗಳ ರಾಜ್ಯ ಭಾಷೆ ಷೆಯನ್ನೆ € ಕಡ್ಡಾಯವಾಗಿ ಪ್ರಾಥಮಿಕ ಹಂತದಲ್ಲಿ 
ಶಿಕ್ಷಣ ಮಾಧ್ಯಮವಾಗಿ ಮ ಅವಶ ವೆನಿಸಿದಲ್ಲಿ ಸಂವಿಧಾನದ 


ತಿದ್ದಪಡಿಯನ್ನೂ ಮಾಡಬಹುದಾಗಿದೆ. 


ಅದೇ ರೀತಿ ಕೇಂದ್ರ ಸರಕಾರ 'ರಾಷ್ಟ್ರೀಯ ಜಲನೀತಿ” ಯೊಂದನ್ನು 
ರೂಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಭಾರತದ ಎಲ್ಲಾ ನದಿಗಳ We - 
ಅಂತರರಾಜ್ಯ ವಿವಾದಗಳಿವೆ. ಪ್ರಸ್ತುತ ಕರ್ನಾಟಕದಲ್ಲಿ ಮಹಾದಾಯಿ 
ಕಳಸಾಬಂಡೂರಿ ನಾಲಾ ಜೋಡಣೆಗೆ ಸಂಬಂಧಪಟ್ಟ ಹೋರಾಟವಂತೂ 
ನಿರಂತರ ಒಂದು ವರ್ಷದಿಂದ ಜನಾಂದೋಲನವಾಗಿ ನಡೆದಿದ್ದು ನಾಡಿನಲ್ಲಿ 
ಅತ್ಯಂತ ಪ್ರಕ್ಷುಬ್ದ ಪರಿಸ್ಥಿತಿ ತಲೆದೋರಿದೆ. ಮಹಾದಾಯಿ ನದಿ ನೀರಿನ 
ಹಂಚಿಕೆ ವಿವಾದವನ್ನು” ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದು 
ಸೂಕ್ತವೆಂದು, ಈಚೆಗೆ" ಮಹಾದಾಯಿ ನ್ಯಾಯಮಂಡಳಿಯು ಮೂರೂ 
ರಾಜ್ಯ ಗಳ ಮುಖ್ಯ ಮಂತ್ರಿಗಳಿಗೆ ಯೂಚಿಸಿದ್ದು, ನಮ್ಮ ರಾಜ್ಯದ 
ಮುಖ್ಯಮಂತ್ರಿಗಳು" ಅದನ್ನು ಸಂತೋಷದಿಂದ ಸ್ಟಾಗತಿಸಿದ್ದಾರೆ. 
ನ್ಯಾಯಮಂಡಳಿಯ ಈ ಸಲಹೆಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳದೇ, 
ಪ್ರಧಾನಿಯವರು ಮಧ ೈಪ್ಪಿಕೆ ಮಹಿಸಿ ಸಾಬರ್ದತ 'ಬಗೆಹರಿಸಿ ಪರಸ್ತರ 
ಬಾಂಧವ್ಯವನ್ನು ಹೆಚ್ಚಿಸುವರೆಂದು ಎಲ್ಲರ ಅಪೇಕ್ಲೆಯಾಗಿದೆ. ಕಾವೇರಿ 
ಸಂದರ್ಭದಲ್ಲ ತಮಿಳುನಾಡು ಮಗ್ಗುಲ ಮುಳ್ಳಾಗಿ “ಆಗಾಗ ಚುಚ್ಚುತ್ತಲೇ 
ಇರುತ್ತದೆ. ಸದ್ಯಕ್ಕೆ 'ಸಂಕಷ್ಟ ಸೂತ್ರ' ವೊಂದನ್ನು ನಿದ್ದಗೊಳಿಸುವುದೇ ಇದಕ್ಕೆ 
ತುರ್ತು ವಿಂದ ತೋರುತ್ತದೆ. ಪ್ರಧಾನಿಯವರ ಮಧ್ಯಸ್ತಕಿಗ 


ಕಾನೂನಿನಲ್ಲಿಯೂ ಅವಕಾಶವಿದೆ. ನ್ಯಾಯಾಲಯ ಕೂಡ REE, 


8 


ದೃಷ್ನಿಯಿಂದ ಇದನ್ನು ಪರಿಶೀಲಿಸುವ ಅಗತ್ಯವಿದೆ. ಹಾಗೆಯೇ ತಮ್ಮ ಪಕ್ಷದ 
ಹಿತಕ್ಕಿಂತ ರಾಜ್ಯದ ಹಿತ ಮುಖ್ಯವೆಂದು ನಮ್ಮ ರಾಷ್ಟ್ರೀಯ ಪಕ್ಷಗಳು 
ಭಾವಿಸಬೇಕು. 


ಅಂತರರಾಜ್ಯ ನೀರು ಹರಿಯುವ ಪ್ರದೇಶದಲ್ಲಿ ಪ್ರತಿ ರಾಜ್ಯಕ್ಕೆ ತನ್ನ 
ಪ್ರದೇಶದೊಳಗೆ, ಒಂದು ಸಮುಚಿತ ಸಮತೋಲನದ ನೀರಿನ ಪಾಲು 
ಬಳಸಿಕೊಳ್ಳುವ ಹಕ್ಕಿದೆ ಎಂದು, 1995 ರಲ್ಲ ಹೆಲ್ಲಿಂಕಿಯಲ್ಲಿ ನಡೆದ 
ಅಂತರಾಷ್ಟ್ರೀಯ ee ಸಂಘದ 52ನೇ ಸಮಾವೇಶದಲ್ಲಿ ನೀರು ಹಂಚಿಕೆ 
ಕುರಿತು ಅಂತರಾಷ್ಟ್ರೀಯ ನೀತಿಯನ್ನು ರೂಪಿಸಲಾಗಿದೆ. ಅದರ ಆಧಾರದ 
ಮೇಲೆ ತಕ್ಕ ಮಾನದಂಡಗಳನ್ನು ರೂಪಿಸಿ ಅಂತರರಾಜ್ಯ ಜಲವಿವಾದಗಳನ್ನು 
ಕೇಂದ್ರ Re ಜಿಗೆಪರಿಸ ಗದೆ. 


ಸುಸಂಸ ಕ್ಲೈ ತವೆಂದು ಹೇಳಿಕೊಳ್ಳುವ ನಮ್ಮ ನಾಡಿನಲ್ಲಿ ಆಗಬಾರದ 
ದುರ್ಫಟನೆಗೆಳು ಸಂಭವಿಸಿ ಜನಜೀವನ ತಲ್ಲಣಿಗೊಂಡಿದೆ. ಕನ್ನಡ ನಾಡಿನ 
ಶ್ರೇಷ್ಠ ಸಂಶೋದಕರಲ್ಲಿ ಒಬ್ಬರಾದ ಡಾ. ಎಂ.ಎಂ.ಕಲಬುರ್ಗಿೀಯವರ 
ಅಮಾನುಷ ಹತ್ಯೆ. ಅಸಹಿಷ್ಣುತೆಯ ದ್ಯೋತಕವಾಗಿ ಇಡೀ ಪ್ರಪಂಚದ 
ತುಂಬ ಚರ್ಚೆಗೆ ಕಾರಣವಾಗಿದೆ. ಬಹುಮುಖಿ ಸಮಾಜದ ಭಾರತದ 
ಬಹುತ್ವವನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಆದರೆ ಅದನ್ನು 
ಕಾಪಾಡಿಕೊಳ್ಳಲು ಪರಸ್ತರ ಸಹನೆ, ಸೈರಣೆ, ಪ್ರೀತಿ, ವಿಶ್ವಾಸ, 
ಗೌರವಗಳಿರಬೇಕು. ಪ್ರಜಾಪ್ರಭುತ್ವದ ನಿಜವಾದ ಮೌಲ್ಯಗಳೇ ಇವು. 
ವಿಚಾರವಾದ, ಅಭಿವ್ಯಕ್ತಿ ಸ್ವಾತಂತ್ಯ ನಾಗರಿಕ ಸಮಾಜದ "ಮೂಲಭೂತ 
ಅವಶ್ಯಕತೆಗಳಾಗಿವೆ. "ಅವುಗಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಲಕ್ಷಣ. 
ವೈಚಾರಿಕವಾಗಿ ಪ್ರಬುದ್ಧವಾದ ಸಮಾಜ ಎಂಥ ಸಂದಿಗ್ಗತೆಗಳನ್ನು 
ಧೈರ್ಯವಾಗಿ ನ 'ಬಲ್ಲದು. ಡಾ. ಕಲಬುರ್ಗಿಯವರು ಇಂದು 
ಭೌತಿಕವಾಗಿ ನಮ್ಮೆ ದುರು ಇರಲಿಕ್ಕಿಲ್ಲ. ಆದರೆ ಅವರೊಳಗಿನ ಸತ್ಯ ಶೋಧಕ, 
ದಿಟ್ಟ ಚಿಂತಕ, ಉನ್ನತ ಧ್ವೇಯವಾದಿ ಸ ನಾಗಿಯೇ ನಮ್ಮ 


ಜೊತೆಗಿದ್ದಾನೆ. 


ನಾನಾನಾ 
9 


ಚರನ NNER Re 


ಚ SMES ೀರಾಮಸರಲಿಿರಿಯಯರಿರನಿಟಸರಯಡನುರಿರಸರರಟರಿಯಿವಿಯಿಯಲಯಾವರಲಾಯೂ ಂನವಿನವಾರಿವದಂನಬರಾರಿಯಂರು0: 


ಡಾ. ಕಲಬುರ್ಗಿಯವರ ಹತ್ಯೆ ನಡೆದು ಒಂದು ವರ್ಷವೇ ಕಳೆದಿದ್ದರೂ 
ಅದರ ತನಿಖೆ ಪೂರ್ಣಗೊಳ್ಳದಿರುವುದು ಅತ್ಯಂತ ವಿಷಾದದ ಸಂಗತಿ. 
ಸರಕಾರ ಶೀಘ್ರವಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ಅಪರಾಧಿಗಳನ್ನು 
ಬಂಧಿಸಲು ತ್ವರಿತ ಕ್ರಮ ಕೈಗೊಳ್ಳಬೇಕೆಂಬುದು ನಮ್ಮೆಲ್ಲರ ಅಗ್ರಹದ ಅಪೇಕ್ಷೆ. 


ಸಾಂಪ್ರದಾಯಕವಾದ ಹಲವಾರು ಅವೈಚಾರಿಕ ಸಂಗತಿಗಳು, 
ಮೂಢನಂಬಿಕೆಗಳು, ಇಂದಿಗೂ ನಮ್ಮ ಬದುಕನ್ನು ವ್ಯಾಪಿಸಿಕೊಂಡು ನಾಡಿನ 
ಪ್ರಗತಿಗೆ ಕಾಲ್ತೊಡಕಾಗಿ ಪರಿಣಮಿಸಿವೆ. ಸಾಮಾಜಿಕ ನ್ಯಾಯ, ಸಮತೆ, 
ಜಾತ್ಯತೀತತೆ ಮೊದಲಾದವು, ಸಂವಿಧಾನದಲ್ಲಿ ಘೋಷಿತಗೊಂಡಿದ್ದರೂ 
ಅವು ಬದುಕಿನ ಮೌಲ್ಯಗಳಾಗಿ ಪರಿಣಮಿಸಿಲ್ಲ. ವಿಜ್ಞಾನದಿಂದ ಅನೇಕ 
ಸೌಲಬ್ಯ ಗಳನ್ನು ಪಡೆದಿದ್ದೇವೆಯೇ ಹೊರತು ವೆ ಜ್ಞಾನಿಕ 
ಮನೋಧರ್ಮವನ್ನು ನಮ್ಮ ಜೇವನಕ್ರಮದಲ್ಲಿ ಅಳವಡಿಸಿಕೊಳ್ಳುವ ಆಸಕ್ತಿ 
ತೋರಿಸಿಲ್ಲ. ಆದ್ದರಿಂದ ಪ್ರಶ್ನಿಸುವ, ಪರೀಕ್ಷಿಸುವ, ಸತ್ಯಾಸತ್ಯತೆಗಳನ್ನು 
ಪರಿಶೀಲಿಸುವ ಗುಣಕ್ಕೆ ನಾವು ಹೊರತಾಗಿಬಿಟ್ಟಿದ್ದೇವೆ. ನಮ್ಮ ಧರ್ಮವನ್ನು 
ಚರಿತ್ರೆಯನ್ನು ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಎಷ್ಟೋ 
ಅನರ್ಥಗಳನ್ನು ಇಂದು ಎದುರಿಸಬೇಕಾಗಿ ಬಂದಿದೆ. ಧರ್ಮದ ಸೋಗಿನಲ್ಲಿ 
ಆಚರಿಸುವ, ನಾನಾ ರೀತಿಯ ಕಂದಾಚಾರಗಳನ್ನು ನಿಷೇಧಿಸುವುದು ಅತ್ಯ ಂತ 
ಅಗತ್ಯವಿದೆ. 


ಬಾಳಿಗೊಂದು ನಂಬಿಕೆ ಬೇಕು, ನಿಜ. ಈ ನಂಬಿಕೆಗಳು ವ್ಯಕ್ತಿಗತ 
ನೆಲೆಯಲ್ಲಿರುತ್ತವೆ. ಅಂಥವುಗಳನ್ನು ಯಾವ ವೈಚಾರಿಕರೂ 
ವಿರೋಧಿಸುವುದಿಲ್ಲ ಆದರೆ ಜನಸಾಮಾನ್ಯ ರನ್ನು ಶೋಷಣೆಗೆ PS 
ಮೂಢ ನಂಬಿಕೆಗಳನ್ನು ನಾಗರಿಕ ಸಮಾಜ ನಕೋದಿಸಲೇವ ಬುದ್ದ 
ಹೇಳಿದ್ದು ಧರ್ಮವೇ ನಹೊರಕು ಮತಧರ್ಮವಲ್ಲ. ಅದು ಕಾಲಕಾಲಕ್ಕೆ 
ತನ್ನನ್ನು ಹುನ: ಕಟ್ಟಿಕೊಳ್ಳುತ್ತಿರುವ ಧರ್ಮ, ಬಸವಣನದು, ವಗಿನತದ, 


ಣ 


8 oR ಲಿಂಗಭೇದಗಳನ್ನು ನಿವಾರಿಸಿ ಸಕಲ ಜೀವಾತ್ಮರಿಗೆ 
ಲೇಸಬಯಸುವಂಥದು. ಸತ್ಯ, ಅಹಿಂಸೆ, ಸತ್ಯಾಗ್ರಹ — ಇವು 


NSN 


10 


ಗಾಂದೀಜಿಂ ಯವರ ಚಿಂತನೆಂತು ಕ್ರಿಂಯ೫ಾ ರೂಪಕಗಳು. 
'ಎಲ್ಲಿಯವರೆಗೆ ಜಾತಿ ಮತಾಧಾರಿತ ತಾರತಮ್ಯ ವಿರುತ್ತದೆಯೋ ಅಲ್ಲಿ 
ಸ್ಥಾತಂತ್ರ ಕ್ಯ ಅಪಾಯವಿದೆ' ಎಂಬ ಎಚ್ಚರಿಕೆ ಕೊಟ್ಟವರು ಡಾ. ಅಂಬೇಡ್ಕರರು, 
ps ಮೂಢ ಆಚರಣೆಗಳ ಸೀಗೆ ಮೆಳೆಯಲ್ಲಿ ಸಿಕ್ಕಿಕೊಂಡ 
ಮನುಷ್ಯನನ್ನು ಮತ್ತು ಸಮಾಜವನ್ನು ಮುಕಗೊಳಿಸಬೇಕಾದರೆ, 
ಮೌಢ್ಯಾಚರಣೆ ನಿಷೇಧ ಕಾಯ್ದೆ ತರಬೇಕೆಂಬ ಧೋರಣಾ ನಿರ್ಣಯವನ್ನು 
ಕರ್ನಾಟಕ ಸರಕಾರ ತೀವ್ರ ಕಾರ್ಯ ಗತಗೊಳಿಸಬೇಕು. ಆ ಪೂರ್ಮ್ವದಲ್ಲ 
ಕಾನೂನ ತಜ್ನರು, ವಿಜ್ಞಾನಿಗಳು, 'ಮನಶ್ಯಾಸ್ತಜ್ಞರು. ನಿಜವಾದ ಆಧ್ಯಾತ್ಮ 
ಬಲ್ಲವರು ಇವರೊಡನೆ ಸಾರ್ವಜನಿಕವಾಗಿ ಚರ್ಚಿಸಿ, ಈ ದಿಸೆಯಲ್ಲಿ ಸೂಕ್ತ 
ಕ್ರಮ ಕೈಗೊಳ್ಳಬಹುದಾಗಿದೆ. ಎಲ್ಲ ಧರ್ಮದವರು ಇದನ್ನು ತಮ್ಮ ಸ ಸಾಮಾಜಿಕ 
ಜವಾಬ್ದಾರಿಯೆಂದು ಭಾವಿಸಬೇಕು. 


ನಾಡಿನ ಕಲೆ, ಸಂಸ್ಥ ತಿಯನ್ನು ಜಾಗತಿಕ ಮಟ್ಟದಲ್ಲಿ ಬಿಂಬಿಸುವ 
ನಾಡಹಬ್ಬ, ಮೈಸೂರು ಹ ರಾ i. ಬಾರಿ "ಹಸಿರು oe ರಾ' ಆಗಿ ವಿಶ್ವದ 
ಗಮನ ಸೆಳೆಯಲು ಸಜ್ಜಾಗಿರುವುದು ಅತ್ಯಂತ ಸಂತೋಷದ ಸಂಗತಿ. $0 
ವರುಷಗಳ ಹಿಂದೆಯೇ ಕುವೆಂಹು ಅವರು ಬರೆದ "ಹಸುರು' ಎಂಬ 
ಕವಿತೆಯಲ್ಲಿ "'ಹಸುರ್ಲಟ್ಟಿತು ಕವಿಯಾತ್ಮಂ, ಹಸುರ್‌ ನೆತ್ತರ್‌ ಒಡಲಿನಲಿ' ಎಂಬ 
ತಾದಾತ್ಮ್ಯ ಭಾವ ವನ್ನು ತಾಳಿದ್ದು ಇಂದಿಗೂ ಹಸಿರಾಗಿದೆ. ಅನೇಕ ಬಗೆಯ 
ಮಾಲಿನ್ನದ ಮ ಕಲುಪಿತ ವಾತಾವರಣದಲ್ಲಿ ಒಳ- ಗ 
ತಾಪಮಾನವನ್ನು ತಣಿಸಲು ಜಲ ಸಂರಕ್ಷಣೆಯೊಂದಿಗೆ "ಹಸಿರು ದಸರಾ 
ವರುಷ ದುದ್ದಕೂ. ಕಾರ್ಯ ರೂಪದಲ್ಲಿ ಕಂಗೊಳಿಸುವಂತಾಗಬೇಕು. 


11 


ಜಾತಿ-ಮತ-ಪಂಥಗಳನ್ನು ಮೀರಿದ, ನಾಡಿನ ಸರ್ವಶಕ್ತಿಯ 
ಸಂಕೇತವೇ "ಕನ್ನಡಭುವನೇಶ್ನರಿ' ಕನ್ನಡ ನಾಡಿನಲ್ಲಿ ಬಾಳಿ ಬದುಕುತ್ತಿರುವ 
ಎಲ್ಲರ ಹೃದಯೇಶ್ವರಿ ಆಕೆ. 'ಕರ್ನಾಟಕ' ಎಂಬುದು ಕೇವಲ ಒಂದು 
ಭೂಪ್ರದೇಶದ ನಕಾಶೆಯಲ್ಲ. 


“ಕರ್ನಾಟಕ ಎಂಬುದೇನು 
ಹಸರೆ ಬರಿಯ ಮಣ್ಣಿಗೆ 7 
ಮಂತ್ರಕಣಾ ! ಶಕ್ತಿಕಣಾ! 


ತಾಯಿಕಣಾ ! ದೇವಿಕಣಾ ! 
ಯಷಿಯ ಕಾಂಬ ಕಣ್ಣಿಗೆ” 


("ಅಖಂಡ ಕರ್ನಾಟಕ” - ಕುವೆಂಪು) 
ಇಂಥ "ಅಖಂಡ ಕರ್ನಾಟಕ'ದ ಸರ್ವತೋಮುಖ ಏಳಿಗೆಗಾಗಿ ನಾಡಿನ 
ಜನತೆಯ ಸರ್ವೋದಯಕ್ಕಾಗಿ, ದುಡಿಯಲು ನವರಾತ್ರಿಯ ಈ ಶುಭ 
ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆಗೈಯೋಣ. 
ಕರ್ನಾಟಕದ ಸಮೃದ್ದಿಯಲ್ಲಿಯೇ ಭಾರತದ ಅಭಿವೃದ್ಧಿಯೂ ಅಡಗಿದೆ. 


ಜಯ್‌ ಹಿಂದ! ಜಯ್‌ ಕರ್ನಾಟಕ! 


19 


